ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಬೆಂಗಳೂರಿನಲ್ಲಿ ಹೆಚ್ಚುವರಿ ಮಳೆ ನೀರನ್ನು ಕ್ರೂಢೀಕರಿಸಲು ಯೋಜನೆಯ ಬಗ್ಗೆ 
ಶ್ರೀ ಅಲ್ಲಂ ವೀರಭದುಪ್ಪ (ವಿಧಾನಸಭೆಯಿಂದ ಚುನಾಯಿತರಾದವರು)-- 
332(415) ಮಾನ್ಯ ಮುಖ್ಯಮಂತಿಗಳು ಈ ವಿಷಯವನ್ನು ದಯವಿಟ್ಟು ತಿಳಿಸುವರೆ:- 


ಬೆಂಗಳೂರಿನಲ್ಲಿ ಸತತವಾಗಿ ಕಳೆದ ಮೇ ತಿಂಗಳಿಂದ ಜನವರಿ-2021 ರವರೆಗೂ ಸತತವಾಗಿ ಮಳೆ ಬಿದ್ದಿದ್ದು, 
ಹೆಚ್ಚುವರಿ ಮಳೆ ನೀರನ್ನು ಕ್ರಡೀಕರಿಸಲು ಯಾವುದಾದರೂ ವಿನೂತನವಾದ ಯೋಜನೆ ಸರ್ಕಾರ 
ಹಮಿಿಹೊಂಡಿದೆಯೇ; ಹಾಗಿದ್ದಲ್ಲಿ ಇದರ ಬಗ್ಗೆ ಪೂರ್ಣ ಮಾಹಿತಿ ತಿಳಿಸುವುದು? 


(VT 


